ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಎ೦ಟನೇ ಅಧಿವೇಶನ) 


ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ, ದಿನಾ೦ಕ ೭೨ನೇ ಜೂನ್‌, 2೦15 
(ಸಮಯ: ಮಧ್ಯಾಹ್ನ 12.೦೦ ಗೆಂಟಿಗೆ) 


1 ಸ೦ತಾಪ ಸೂಚನೆ 


2. ಪ್ರಶ್ನೋತ್ತರ 
ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಮೊದಲನೇ ಪಟ್ಟ 


ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಮೊದಲನೇ ಪಟ್ಟ 


3. ಕಾರ್ಯದರ್ಶಿಯವರ ವರದಿ 


ಕಾರ್ಯದರ್ಶಿಯವರು:- 

ಕಳೆದ ಅಧಿವೇಶನದಲ್ಲ ವರದಿಯನ್ನು ಒಪ್ಪಿಸಿದ ನಂತರ ರಾಷ್ಟ್ರಪತಿ/ 
ರಾಜ್ಯಪಾಲರಿ೦ದ ಒಪ್ಪಿಗೆ ಪಡೆದ ವಿಧೇಯಕಗಳ ಪಟ್ಟಯನ್ನು ಸಭೆಯ ಮುಂದೆ 
ಮಂಡಿಸುವುದು. 


4. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಅ) ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು:- 


(1) ಭಾರತ ಸಂವಿಧಾನದ 151(2)ನೇ ಅನುಚ್ಛೇದದ ಮೇರೆಗೆ 31ನೇ ಮಾರ್ಚ್‌ 2೦14ಕ್ಕೆ 
ಕೊನೆಗೊಂಡ ವರ್ಷಕ್ಕೆ ಭಾರತದ ಲೆಕ್ಕನಿಯಂತ್ರಕರು ಮತ್ತು ಮಹಾಲೆಕ್ಟ್ಕಪರಿಶೋಧಕರು 
ನೀಡಿರುವ 2೦15ನೇ ವರ್ಷದ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ನಗರ ಸ್ಥಳೀಯ 
ಸ೦ಸ್ಥೆಗಳ ಅಧಿಕಾರವ್ಯಾಪ್ತಿಯ ಕೆರೆಗಳ ಸ೦ರಕ್ಷಣೆ ಮತ್ತು ಪರಿಸರ ಪುನಶ್ಚೇತನದ 
ಮೇಲಅನ ಕಾರ್ಯನಿರ್ವಹಣಾ ಲೆಕ್ಕಪರಿಶೋಧನೆ ವರದಿ(ಸಂಖ್ಯೆ-1)ಯನ್ನು 
ಮಂಡಿಸುವುದು. 

(11) ಭಾರತ ಸಂವಿಧಾನದ 151(2)ನೇ ಅನುಚ್ಛೇದದ ಮೇರೆಗೆ 31ನೇ ಮಾರ್ಚ್‌ 2೦14ಕ್ಕೆ 
ಕೊನೆಗೊಂಡ ವರ್ಷಕ್ಕೆ ಭಾರತದ ಲೆಕ್ಷನಿಯಂತ್ರಕರು ಮತ್ತು ಮಹಾಲೆಕ್ಕಪರಿಶೋಧಕರು 
ನೀಡಿರುವ 2೦1೮ನೇ ವರ್ಷದ ಸ್ಥಳೀಯ ಸ೦ಸ್ಥೆಗಳ ವರದಿ (ಸಂಖ್ಯೆ-2)ಯನ್ನು 
ಮಂಡಿಸುವುದು. 


ಆ) ಸದಸ್ಯರಿಗೆ ಈಗಾಗಲೇ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಮೊದಲನೇ ಹಾಗೂ 
ಎರಡನೇ ಪಟ್ಟಗಳ ರೀತ್ಯಾ. 


ಹೆ 


5. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಕೆ.ಆರ್‌.ರಮೇಶ್‌ಕುಮಾರ್‌ ಅವರು ರಾಜ್ಯದಲ್ಲನ ವಿವಿಧ ಭಾಗಗಳ ರೈತರುಗಳು 
ಆಯಾಯ ಪ್ರದೇಶಕ್ಕನುಗುಣವಾಗಿ ಬೆಳೆಯುತ್ತಿರುವ ಕಬ್ಬು, ಭತ್ತ, ರಾಗಿ, ಜೋಳ ಹಾಗೂ 
ಇನ್ನಿತರ ತೋಟಗಾರಿಕಾ ಬೆಳೆಗಳ ಖೆಳೆ ಹಾನಿ ಮತ್ತು ಬೆಲೆ ಕುಸಿತದಿಂದ ಆತ್ಮಹತ್ಯೆಗೆ 
ಶರಣಾಗುತ್ತಿರುವ ರೈತರ ಸಂರಕ್ಷಣಿ ಮಾಡುವ ಬಗ್ಗೆ ಮಾನ್ಯ ಕೃಷಿ ರಾಜ್ಯ ಸಚವರ 
ಗಮನ ಸೆಳೆಯುವುದು. 

2.ಕ್ರೀ ಹೆಚ್‌.ಸಿ.ಬಾಲಕೃಷ್ಣ ಅವರು ಸರ್ಕಾರಿ ಪಡ ಜಮೀನುಗಳನ್ನು ಸ್ಥಿರೀಕರಣಗೊಳಸಲು 
ರೈತರುಗಳಗೆ ಅರ್ಜ ಸಲ್ಲಸಲು ಅವಕಾಶ ಕಲ್ರಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ 
ಗಮನ ಸೆಳೆಯುವುದು. 


3.ಶ್ರೀ ಹೆಚ್‌.ಆರ್‌. ಅಲಗೂರು (ರಾಜು) ಅವರು ವಿಜಯಪುರ ವಿಮಾನ ನಿಲ್ದಾಣ 
ಕಾಮಗಾರಿಯನ್ನು ಏರ್‌ಪೋರ್ಟ್‌ ಅಥಾರಿಟಿ ಆಫ್‌ ಇಂಡಿಯಾಗೆ ವಹಿಸಿ 
ಪೂರ್ಣರಗೊಳಸುವ ಬಗ್ಗೆ ಮಾನ್ಯ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಹಾಗೂ ವಾರ್ತಾ 
ಮತ್ತು ಹಜ್‌ ಸಚಿವರ ಗಮನ ಸೆಳೆಯುವುದು. 


4.ಶ್ರೀ ಎಲ್‌.ಎ. ರವಿಸುಬ್ರಮಣ್ಯ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 

ಇಲಾಖೆಯಲ್ಲ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳು (ವೈದ್ಯಾಧಿಕಾರಿಗಳು ಮತ್ತು ಇತರೆ 
ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ನಿಯಮಗಳು 2೭೦1) ನಿಯಮ 1 (2) 
ಹಾಗೂ 12 (2)ರ ಅನ್ವಯ 2೦15-16ನೇ ಸಾಆನ ವರ್ಗಾವಣೆ ಕೌನ್ಸಿಅ೦ಗ್‌ನ್ನು 
ಪ್ರಾರಂಭಸದಿರುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


೮.ಶ್ರೀ ಮನೋಹರ್‌ ಹೆಚ್‌. ತಹಶೀಲ್ದಾರ್‌ ಅವರು ಹಾವೇರಿ ಜಲ್ಲೆ ಹಾನಗಲ್‌ ತಾಲ್ಲೂಕು 
ಮಳೆ ಆಶ್ರಿತ ಪ್ರದೇಶವಾಗಿದ್ದರೂ ಕೃಷಿ ಭಾಗ್ಯ ಯೋಜನೆಯಿಂದ ಕೈಜಟ್ಟರುವ ಬಗ್ಗೆ 
ಮಾನ್ಯ ಕೃಷಿ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


ಎಂ.ಗುರುರಾಖ 
ಕಾರ್ಯದರ್ಶಿ 


Rey N MS 


|. ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/assembly/lob/lob.htm) 


